KA/BG-GPO/2515/\WPP-47 / 2009-2011 





ಕರ್ನಾಟಕ ರ ರಾಜ್ಯಪತ್ರ 


ಅಧಿಕೃ ತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಮಾರ್ಚ್‌ ೪, ೨೦೧೦ (ಫಾಲ್ಗುಣ ೧೩, ಶಕ ವರ್ಷ ೧೯೩೧) ಸಂಚಿಕೆ ೯ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 32 ಆಸೇವ 2010, ಬೆಂಗಳೂರು, ದಿನಾಂಕ: 5ನೇ ಫೆಬ್ರವರಿ 2010. 


ಶ್ರೀ ಎ.ಪಿ. ಕೆರಪ್ಪನವರ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಉಪ ಯೋಜನಾ ನಿರ್ದೇಶಕರು, 
ಕೆ.ಯು.ಐ.ಡಿ.ಎಫ್‌.ಸಿ. ಬೆಳಗಾಂ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಆಯುಕ್ತರು, ಹುಬ್ಬಳ್ಳಿ-ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ, ಹುಬ್ಬಳ್ಳಿ ಹುದ್ದೆಗೆ ಶ್ರೀ ರವಿ ಬಿರಾದಾರ್‌, 
ಕೆ.ಎ.ಎಸ್‌. ಅಧಿಕಾರಿ, ಇವರ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ 
ವಶದಲ್ಲಿಯೇ ಮುಂದುವರಿಸಿದೆ. 


ಶ್ರೀ ಟಿ.ಹೆಚ್‌.ಎಂ. ಕುಮಾರ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಉಪಕಾರ್ಯದರ್ಶಿ (ಆಡಳಿತ), ಜಿಲ್ಲಾ 
ಪಂಚಾಯತ್‌, ಗುಲ್ಬರ್ಗ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಗುಲ್ಬರ್ಗ ಹುದ್ದೆಗೆ ಶ್ರೀ ವಸಂತ ಕುಲಕರ್ಣಿ, 
ಆರ್‌.ಡಿ.ಪಿ.ಆರ್‌. ಅಧಿಕಾರಿ, ಇವರ ವರ್ಗಾವಣೆಯಿಂದ ತರೆವಾದ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಲು ಇವರ ಸೇವೆಯನ್ನು 
ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.282 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌.ಡಿ. 50:ಎಟಿಎಸ್‌ 2009, ಬೆಂಗಳೂರು, ದಿನಾಂಕ: 8ನೇ ಫೆಬ್ರವರಿ 2010. 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ ಆರ್‌.ಡಿ. 50 ಎಟಿಎಸ್‌ 2009, ದಿನಾಂಕ 06-02-2010ರಲ್ಲಿ ಮಾಡಿದ ವರ್ಗಾವಣೆಯನ್ನು ಈ 


ಕೆಳಕಂಡಂತೆ ಮಾರ್ಪಡಿಸಿ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


(೧೩೭) 


೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ಭಾಗ-೨ 








ಕ್ರಸಂ. ತಹಶೀಲ್ದಾರರ ಹೆಸರು ಹಾಗೂ ಹಾಲಿ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ವರ್ಗಾಯಿಸಿದ ಸ್ಥಳ 
(ಶ್ರೀಮತಿ/ಶ್ರೀ) 





1 ದಾಸಾಭೋವಿ, ತಹಶೀಲ್ದಾರ್‌, ಪುತ್ತೂರು ತಾಲ್ಲೂಕು, | ತಹಶೀಲ್ದಾರ್‌, ಆಲೂರು ತಾಲ್ಲೂಕು, ಹಾಸನ ಜಿಲ್ಲೆ. 
ದಕ್ಷಿಣ ಕನ್ನಡ ಜಿಲ್ಲೆ (ಇಲ್ಲಿಗೆ ವರ್ಗಾವಣೆ | ಶ್ರೀ ಎ.ಎನ್‌. ಪ್ರಸಾದ್‌, ಇವರ ವರ್ಗಾವಣೆಯಿಂದ 


ಆದೇಶದಲ್ಲಿರುವ) ತೆರವಾದ ಸ್ಥಳಕ್ಕೆ. 





2 ದಾಸೇಗೌಡ, ವಿಶೇಷ ತಹಶೀಲ್ದಾರ್‌, ಕೆ.ಎಸ್‌.ಎಂ.ಬಿ., | ತಹಶೀಲ್ದಾರ್‌, ಪುತ್ತೂರು ತಾಲ್ಲೂಕು, ದಕ್ಷಿಣ ಕನ್ನಡ 
ಬೆ೦ಗಳೂರು ಜಿಲ್ಲೆ, ಖಾಲಿ ಹುದ್ದೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಬಿ. ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.283 ಕಂದಾಯ ಇಲಾಖೆ (ಸೇವೆಗಳು-3) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ. 228 ಹೊಸಿಪ 2009, ಬೆಂಗಳೂರು, ದಿನಾಂಕ: 9ನೇ ಫೆಬ್ರವರಿ 2010. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಇ 318 ಪೊಸಿಪ 2005, ದಿನಾಂಕ 31-01-2006ರ ಪ್ರಕಾರ ಕರ್ನಾಟಕ 
ಲೋಕಸೇವಾ ಆಯೋಗದ ಮೂಲಕ ಕರ್ನಾಟಕ ಗೆಜೆಟೆಡ್‌ ಪ್ರೊಬೇಷನರ್‌ಗಳ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ) 
ನಿಯಮಗಳು, 1997ರಡಿಯಲ್ಲಿ ಡಿವೈ.ಎಸ್‌.ಪಿ. (ಸಿವಿಲ್‌) ವೃಂದದ ಹುದ್ದೆಗೆ ನೇರ ನೇಮಕಾತಿಗೊಂಡ ಶ್ರೀ ಬಾಬಾ ಸಾಹೇಬ್‌ 
ಕೊಡಬಾಗಿರವರು ದಿನಾಂಕ 10-02-2006 ಪೂರ್ವಾಹ್ನ ಕರ್ತವ್ಯಕ್ಕೆ ಹಾಜರಾಗಿದ್ದು ದಿನಾಂಕ 09-08-2008ರಂದು 2% 
ವರ್ಷಗಳ ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) 

ನಿಯಮಗಳು, 1977ರ ನಿಯಮ 5(1)(ಎ)ರ ಪ್ರಕಾರ ಘೋಷಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.284 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಅಧಿಸೂಚನೆ 
ಸಂಖ್ಯೆ: ಒಳ 17 ಹೊಸಿಪ 2010, ಬೆಂಗಳೂರು, ದಿನಾಂಕ: 30ನೇ ಜನವರಿ 2010. 


ಶ್ರೀ ಕೆ. ಶ್ರೀಕಂಠ, ಹೆಚ್ಚುವರಿ ಪೊಲೀಸ್‌ ಅಧೀಕ್ಷಕರು (ನಾನ್‌ ಐ.ಪಿ.ಎಸ್‌) ಶಿವಮೊಗ್ಗ ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ 
ಖಾಲಿ ಇರುವ ಪೊಲೀಸ್‌ ಅಧೀಕ್ಷಕರ ಹುದ್ದೆಗೆ ನಿಯೋಜನೆ ಮೇರೆಗೆ ಸ್ಥಳ ನಿಯುಕ್ತಿಗೊಳಿಸಿದೆ. 


ಈ ಅಧಿಸೂಚನೆಯನ್ನು ರಾಜ್ಯ ಚುನಾವಣಾ ಆಯೋಗವು ಸಂಖ್ಯೆ:;ರಾಚುಆ:17/ಇಯುಬಿ/10, ದಿನಾಂಕ 22-01-2010ರ 
ಅನ್ವಯ ನೀಡಿದ ಸಹಮತಿಯನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.285 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ೧೩೯ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 16 ಆಸೇವ 2010, ಬೆಂಗಳೂರು, ದಿನಾಂಕ: 11ನೇ ಫೆಬ್ರವರಿ 2010. 





ಶ್ರೀ ಜೆ.ಆರ್‌. ಲೋಬೋ, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಇವರನ್ನು ದಿನಾಂಕ 21-01-2010ರ 
ಸಂಖ್ಯೆಸಿಆಸುಇ 92 ಅಸೇವ 2009ರ ಅಧಿಸೂಚನೆಯಲ್ಲಿ ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, 
ಚಾಮರಾಜನಗರ ಹುದ್ದೆಗೆ ನೇಮಿಸಿರುವುದನ್ನು ರದ್ದುಪಡಿಸಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ ಮಂಗಳೂರು - ಖಾಲಿ ಹುದ್ದೆಗೆ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.286 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 17 ಆಸೇವ 2010, ಬೆ೦ಗಳೂರು, ದಿನಾಂಕ: 06ನೇ ಫೆಬ್ರವರಿ 2010. 


ಶ್ರೀಮತಿ. ಬಿ.ಬಿ. ಕಾವೇರಿ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಜಂಟಿ ನಿರ್ದೇಶಕರು (ಆಡಳಿತ), ಪೌರಾಡಳಿತ 
ನಿರ್ದೇಶನಾಲಯ, ಬೆಂಗಳೂರು, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಿರ್ದೇಶಕರು, ಲೋಕ ಶಿಕ್ಷಣ ನಿರ್ದೇಶನಾಲಯ, ಬೆ೦ಗಳೂರು ಹುದ್ದೆಗೆ - ಶ್ರೀ.ಡಿ.ಕೆ. ರಂಗಸ್ವಾಮಿ, ಐ.ಎ.ಎಸ್‌. 
ಇವರ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.287 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 15 ಎಟಿಎಸ್‌ 2010, ಬೆಂಗಳೂರು, ದಿನಾಂಕ: 11ನೇ ಫೆಬ್ರವರಿ 2010. 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಗಿನ ಅಧಿಕಾರಿಗಳನ್ನು 


ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ನೇಮಿಸಲಾಗಿದೆ. 





ತಹಶೀಲ್ದಾರರ ಹೆಸರು ಹಾಗೂ ಹಾಲಿ ಕಾರ್ಯ 
ನಿರ್ವಹಿಸುತ್ತಿರುವ ಸ್ಥಳ (ಶ್ರೀ/ಶ್ರೀಮತಿ) 


ಕ್ರಸಂ. 


ವರ್ಗಾಯಿಸಿದ ಸ್ಥಳ 





ಬಿ.ಎಸ್‌. ಮಂಜುನಾಥಸ್ವಾಮಿ, ತಹಶೀಲ್ದಾರ್‌, ಶ್ರೀನಿವಾಸಪುರ | ತಹಶೀಲ್ದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, 
ತಾಲ್ಲೂಕು, ಕೋಲಾರ ಜಿಲ್ಲೆ ಬೆ೦ಗಳೂರು ವಿಭಾಗ, ಬೆ೦ಗಳೂರು- ಖಾಲಿ ಹುದ್ದೆ. 








ಟಿ.ಎನ್‌. ಕೃಷ್ಣಮೂರ್ತಿ, ತಹಶೀಲ್ದಾರ್‌, ಹೊನ್ನಾವರ ತಾಲ್ಲೂಕು, | ತಹಶೀಲ್ದಾರ್‌, ಶ್ರೀನಿವಾಸಪುರ ತಾಲ್ಲೂಕು, 
2 | ಉತ್ತರ ಕನ್ನಡ ಜಿಲ್ಲೆ ಕೋಲಾರ ಜಿಲ್ಲೆ-ಶ್ರೀ ಬಿ.ಎಸ್‌. ಮಂಜುನಾಥಸ್ವಾಮಿ 
ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ 














೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ಭಾಗ-೨ 





ಮೇಲ್ಕಂಡ ತಹಶೀಲ್ದಾರರುಗಳನ್ನು ವರ್ಗಾವಣೆ ಆಗಿರುವ ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ ತಕ್ಷಣದಿಂದ 
ಬಿಡುಗಡೆಗೊಳಿಸುವಂತೆ ನಿಯಂತ್ರಣಾಧಿಕಾರಿಗಳಿಗೆ ಸೂಚಿಸಿದೆ. ಬಿಡುಗಡೆಗೊಂಡ ತಹಶೀಲ್ದಾರರುಗಳು ನೇಮಕಾತಿ ಮಾಡಿದ 
ಸ್ಥಳಗಳಲ್ಲಿ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಬಿ. ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.288 ಕಂದಾಯ ಇಲಾಖೆ (ಸೇವೆಗಳು-3) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 622 ಸಅಸೇ 2009, ಬೆ೦ಗಳೂರು, ದಿನಾಂಕ: 17ನೇ ಫೆಬ್ರವರಿ 2010. 


ಕರ್ನಾಟಕ ಸರ್ಕಾರ ಸಚಿವಾಲಯದ ಆರ್ಥಿಕ ಇಲಾಖೆಯಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯ ನಿರ್ವಹಿಸುತ್ತಿರುವ 
ಶ್ರೀ ಎ. ಮುನಿಯಲಪ್ಪ ಅವರಿಗೆ ರೂ. 26250-675-30300-750-34800-850-36500ರ ವೇತನ ಶ್ರೇಣಿಯ ಅಪರ 
ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆರ್ಥಿಕ 
ಇಲಾಖೆಯಲ್ಲಿ ಜಂಟಿ ಕಾರ್ಯದರ್ಶಿ ಹುದ್ದೆಯನ್ನು ಅಪರ ಕಾರ್ಯದರ್ಶಿ ಎಂದು ಉನ್ನತೀಕರಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.289 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 39 ಆಸೇವ 2010, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2010. 


ಶ್ರೀ.ಕೆ. ನಾಗರಾಜ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ವಿಶೇಷಾಧಿಕಾರಿ, ಕುಮಾರಕೃಪ ಅತಿಥಿ ಗೃಹ, ಬೆ೦ಗಳೂರು 
ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿ೦ದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಬೆಂಗಳೂರು. ಹುದ್ದೆಗೆ - 
ಶ್ರೀ ಪಾಂಡುರಂಗ ಬೊಮ್ಮಯ್ಯ ನಾಯಕ್‌, ಕೆ.ಎ.ಎಸ್‌, (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ, ಇವರ ಸ್ಥಾನದಲ್ಲಿ ನೇಮಿಸಲು ಇವರ 
ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿದೆ. 


ಶ್ರೀ. ವಿ.ಮೋಹನ್‌ಕುಮಾರ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಸರ್ಕಾರದ ಉಪಕಾರ್ಯದರ್ಶಿ, ಸಿ.ಆ.ಸು.ಇ. 
(ಶಿಷ್ಠಾಚಾರ- ಬೆಂಗಳೂರು ಅಂತರರಾಷ್ಟೀಯ ವಿಮಾನ ನಿಲ್ದಾಣ), ಬೆಂಗಳೂರು ಇವರನ್ನು ವಿಶೇಷಾಧಿಕಾರಿ, ಕುಮಾರಕೃಪ 
ಅತಿಥಿ ಗೃಹ, ಬೆ೦ಗಳೂರು ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿ ಇಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.290 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 01 ಆಸೇವ 2010, ಬೆ೦ಗಳೂರು, ದಿನಾಂಕ: 16ನೇ ಫೆಬ್ರವರಿ 2010. 
ಶ್ರೀ. ಪಿ. ವಸಂತಕುಮಾರ್‌, ಕೆ.ಎ.ಎಸ್‌, (ಕಿರಿಯ ಶ್ರೇಣಿ) ಅಧಿಕಾರಿ, ಇವರನ್ನು ಅಧಿಸೂಚನೆ ಸಂಖ್ಯೆ: ಸಿಆಸುಇ 213 


ಆಸೇವ 09 ದಿನಾಂಕ: 13-01-2010 ರಲ್ಲಿ ಯೋಜನಾ ವ್ಯವಸ್ಥಾಪಕರು (ಅಭಿವೃದ್ಧಿ), ಕರ್ನಾಟಕ ಕೊಳಚೆ ನಿರ್ಮೂಲನಾ 
ಮಂಡಳಿ, ಗುಲ್ಬರ್ಗಾ ಹುದ್ದೆಗೆ ವರ್ಗಾಯಿಸಿರುವುದನ್ನು ಮಾರ್ಪಡಿಸಿ, ಶ್ರೀಯುತರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ೧೪೧ 





ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಪವಿಭಾಗಾಧಿಕಾರಿ, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ 
ಹುದ್ದೆಗೆ ಶ್ರೀ. ಜಿ.ವಿ. ಸೀನಪ್ಪ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಇವರ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.291 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮಳ 56 ಎಸ್‌ಜೆಡಿ 2010, ಬೆಂಗಳೂರು, ದಿನಾಂಕ: 04ನೇ ಫೆಬ್ರವರಿ 2010. 


ಶ್ರೀ. ಬಿ.ಎಂ. ಹಲಗತ್ತಿ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ ಅಧಿಕಾರಿ) (ಪ್ರಸ್ತುತ ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು) ಇವರ 
ಸೇವೆಯನ್ನು ಅಧಿಸೂಚನೆ ಸಂಖ್ಯೆ: ಸಿಆಸುಇ 92 ಆಸೇವ 2009 ದಿನಾಂಕ 21-01-2010ರನ್ವಯ ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದ್ದು, ಸದರಿಯವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಯೋಜನಾಧಿಕಾರಿ, ಕರ್ನಾಟಕ ಬಾಲವಿಕಾಸ ಅಕಾಡೆಮಿ, ಧಾರವಾಡ, ಇಲ್ಲಿನ ಖಾಲಿ ಹುದ್ದೆಗೆ 
ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಆದೇಶಾನುಸಾರ 
ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಪಿ.ಆರ್‌.292 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 453 ಆಸೇಇ 2009, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2010. 


ಶ್ರೀಮತಿ ಬಸವ್ವ ಗಿರ್ಜಿ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಇವರನ್ನು ಅಧಿಸೂಚನೆ ಸಂಖ್ಯೆ:ಸಿಆಸುಇ 30 ಆಸೇವ 
2009 ದಿನಾಂಕ 28-02-2009ರಲ್ಲಿ ಉಪ ಯೋಜನಾ ವ್ಯವಸ್ಥಾಪಕರು, ಕರ್ನಾಟಕ ಗ್ರಾಮೀಣ ನೀರು ಸರಬರಾಜು ಹಾಗೂ 
ನೈರ್ಮಲ್ಯ ಸಂಸ್ಥೆ, ಜಿಲ್ಲಾ ಪಂಚಾಯತ್‌, ಧಾರವಾಡ ಹುದ್ದೆಗೆ ವರ್ಗಾಯಿಸಿರುವುದನ್ನು ಮಾರ್ಪಡಿಸಿ, ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ, 
ಜಲಸಂವರ್ಧನಾ ಯೋಜನಾ ಸಂಘ, ಬೆಳಗಾಂ-ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 293 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 92 ಆಸೇವ 2009(ಭಾ), ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2010. 


ಶ್ರೀ. ಜಿ.ಎಸ್‌. ಶಿವಸ್ವಾಮಿ, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ, ಇವರನ್ನು ಅಧಿಸೂಚನೆ ಸಂಖ್ಯೆ: ಸಿಆಸುಇ 
92 ಅಸೇವ 2009 ದಿನಾಂಕ: 12-01-2010ರಲ್ಲಿ ಅಪರ ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ ಇಲಾಖೆ, ಬೆಂಗಳೂರು 
ಹುದ್ದೆಗೆ ವರ್ಗಾಯಿಸಿರುವುದನ್ನು ರದ್ದುಪಡಿಸಿ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನಿರ್ದೇಶಕರು, ಟ್ರೈಬಲ್‌ವೆಲ್‌ಫೇರ್‌ ಇಲಾಖೆ, 
ಬೆ೦ಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 294 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


೧೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ 


ಭಾಗ-೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 10 ಆಸೇವ 2009, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2010. 


ಈ ಕೆಳಕಂಡ ತಹಶೀಲ್ದಾರ್‌ ಗ್ರೇಡ್‌-1 ವೃಂದದ ಅಧಿಕಾರಿಗಳಿಗೆ ಅಧಿಸೂಚನೆ ಸಂಖ್ಯೆ: ಸಿಆಸುಇ 10 ಆಸೇವ 2009 
ದಿನಾಂಕ: 21-01-2010ರಲ್ಲಿ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ವೃಂದಕ್ಕೆ ಬಡ್ತಿ ನೀಡಿ ನೇಮಿಸಿರುವುದನ್ನು ಮಾರ್ಪಡಿಸಿ ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 





ಅಧಿಕಾರಿಯ ಹೆಸರು ಮತ್ತು ಬಡ್ಡಿಯ ನಂತರ 























ಕ್ರ.ಸಂ. ಮಾರ್ಪಡಿಸಿ ನೇಮಿಸಲಾದ ಹುದ್ದೆ 
ನೇಮಿಸಿರುವ ಹುದ್ದೆ ಈ 

1 ಆರ್‌. ವೆಂಕಟೇಶ್‌, ವಿಶೇಷ ಭೂಸ್ವಾಧೀನಾಧಿಕಾರಿ, ಇವರ ನೇಮಕಾತಿ ಆದೇಶವನ್ನು ಮಾರ್ಪಡಿಸಿ, 
ಸಿಂಗಟಲೂರು ಏತ ನೀರಾವರಿ ಯೋಜನೆ, ಉಪವಿಭಾಗಾಧಿಕಾರಿ, ಬಳ್ಳಾರಿ ಉಪವಿಭಾಗ, ಬಳ್ಳಾರಿ ಜಿಲ್ಲೆ 
ಹೂವಿನಹಡಗಲಿ, ಬಳ್ಳಾರಿ ಜಿಲ್ಲೆ ಹುದ್ದೆಗೆ ನೇಮಕಾತಿ | ಹುದ್ದೆಗೆ - ಶ್ರೀ. ಕಾಶೀನಾಥ್‌ ಪವಾರ್‌ ಇವರ ಸ್ಥಾನದಲ್ಲಿ. 
ಆದೇಶದಲ್ಲಿ 

2 ಸಿ. ಬಸವರಾಜ್‌, ಯೋಜನಾ ನಿರ್ದೇಶಕರು, ಇವರ ನೇಮಕಾತಿ ಆದೇಶವನ್ನು ಮಾರ್ಪಡಿಸಿ, ವಿಶೇಷ 
ಡಿ.ಆರ್‌.ಡಿ.ಎ., ಜಿಲ್ಲಾ ಪಂಚಾಯತ್‌, ಬೆ೦ಗಳೂರು ಭೂಸ್ವಾಧೀನಾಧಿಕಾರಿ, ಕೆ.ಐ.ಎ.ಡಿ.ಬಿ.. (ಬಿ.ಎ೦.ಐ.ಸಿ.ಪಿ), 
ನಗರ ಜಿಲ್ಲೆ, ಬೆಂಗಳೂರು ಹುದ್ದೆಗೆ ನೇಮಕಾತಿ ಬೆಂಗಳೂರು - ಖಾಲಿ ಹುದ್ದೆಗೆ ನೇಮಿಸಲು ಇವರ 

೦ಎ 
ಆದೇಶದಲ್ಲಿ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ 
ನೀಡಿದೆ. 

3 | ಎಂ. ಶ್ರೀರಾಮರೆಡ್ಡಿ, ರಾಜ್ಯಪ್ರತಿನಿಧಿ, ಕರ್ನಾಟಕ ಇವರ ನೇಮಕಾತಿ ಆದೇಶವನ್ನು ಮಾರ್ಪಡಿಸಿ, ಸಹಾಯಕ 
ಮೇಲ್ಮನವಿ ಪ್ರಾಧಿಕಾರ, ಬೆ೦ಗಳೂರು, ಹುದ್ದೆಗೆ ಯೋಜನಾಧಿಕಾರಿ, ಡಿ.ಆರ್‌.ಡಿ.ಎ., ಬೆಂಗಳೂರು ನಗರ 
ನೇಮಕಾತಿ ಆದೇಶದಲ್ಲಿ. ಜಿಲ್ಲಾ ಪಂಚಾಯತ್‌, ಬೆ೦ಗಳೂರು-ಖಾಲಿ ಹುದ್ದೆಗೆ. 

4 |ಎನ್‌. ಸೂರ್ಯನಾರಾಯಣ, ವಿಶೇಷ ಇವರ ನೇಮಕಾತಿ ಆದೇಶವನ್ನು ಮಾರ್ಪಡಿಸಿ, ಸಹಾಯಕ 
ಭೂಸ್ವಾಧೀನಾಧಿಕಾರಿ, ಯು.ಕೆ.ಪಿ.. ದೇವದುರ್ಗ. ಆಯುಕ್ತರು (ಆಡಳಿತ), ಬೃಹತ್‌ ಬೆ೦ಗಳೂರು ಮಹಾನಗರ 
ರಾಯಚೂರು ಹುದ್ದೆಗೆ ನೇಮಕಾತಿ ಆದೇಶದಲ್ಲಿ ಪಾಲಿಕೆ, ಬೆಂಗಳೂರು - ಖಾಲಿ ಹುದ್ದೆಗೆ ನೇಮಿಸಲು ಇವರ 

ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

5 ಡಿ.ಪಿ. ವೆಂಕಟೇಶ್‌, ವಿಶೇಷ ಭೂಸ್ವಾಧೀನಾಧಿಕಾರಿ, ಇವರ ನೇಮಕಾತಿ ಆದೇಶವನ್ನು ಮಾರ್ಪಡಿಸಿ, ವಿಶೇಷ 
ಕಾವೇರಿ ನೀರಾವರಿ ನಿಗಮ, ಮೈಸೂರು ಹುದ್ದೆಗೆ ಭೂಸ್ವಾಧೀನಾಧಿಕಾರಿ, ಕಾವೇರಿ ನೀರಾವರಿ ನಿಗಮ, 
ನೇಮಕಾತಿ ಆದೇಶದಲ್ಲಿ. ರಾಮನಗರ-ಖಾಲಿ ಹುದ್ದೆಗೆ. 

6 ಬಿ. ಬೋರಯ್ಯ, ವಿಶೇಷ ಭೂಸ್ವಾಧೀನಾಧಿಕಾರಿ, ಇವರ ನೇಮಕಾತಿ ಆದೇಶವನ್ನು ಮಾರ್ಪಡಿಸಿ, ಸಹಾಯಕ 





ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆ೦ಗಳೂರು, 
ಹುದ್ದೆಗೆ ನೇಮಕಾತಿ ಆದೇಶದಲ್ಲಿ. 





ಆಯುಕ್ತರು (ಜಾರಿದಳ), ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ, 
ಬೆಂಗಳೂರು-ಖಾಲಿ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶದಲ್ಲಿಯೇ 
ಮುಂದುವರಿಸಿದೆ. 








ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ೧೪೩ 





ಭಾಗ-1 

ಶ್ರೀ. ಕಾಶೀನಾಥ್‌ ಪವಾರ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ಉಪವಿಭಾಗಾಧಿಕಾರಿ, ಬಳ್ಳಾರಿ 
ಉಪವಿಭಾಗ, ಬಳ್ಳಾರಿ ಜಿಲ್ಲೆ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ, ಸಿಂಗಟಲೂರು ಏತ ನೀರಾವರಿ ಯೋಜನೆ, ಹೂವಿನಹಡಗಲಿ, ಬಳ್ಳಾರಿ ಜಿಲ್ಲೆ - 
ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಶೀ. ಬಿ. ಭೀಮಪ್ಪ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಇವರನ್ನು ಅಧಿಸೂಚನೆ ಸಂಖ್ಯೆ; ಸಿಆಸುಇ 10 ಆಸೇವ 
2009 ದಿನಾಂಕ: 21-01-2010ರಲ್ಲಿ ವರ್ಗಾಯಿಸಿರುವುದನ್ನು ರದ್ದುಗೊಳಿಸಿ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿಶೇಷ 
ಭೂಸ್ವಾಧೀನಾಧಿಕಾರಿ, ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆ೦ಗಳೂರು, ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.295 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 142 ಎಲ್‌ಎಜಿ 2009, ಬೆಂಗಳೂರು, ದಿನಾಂಕ: 10ನೇ ಫೆಬ್ರವರಿ 2010. 
ಶ್ರೀಮತಿ ದಾಕ್ಷಾಯಿಣಿ ಚಿನ್ನಯ್ಯ ನಡೂರಮಠ, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು 
ಸೇವಾ ಷರತ್ತುಗಳು) ನಿಯಮಗಳ 1977ರಲ್ಲಿನ ಷರತ್ತಿಗಳಿಗೊಳಪಟ್ಟು ದಿನಾಂಕ : 23-04-2010ರ೦ದ ಜಾರಿಗೆ ಬರುವಂತೆ 
ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಧಾರವಾಡ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಇ. ಶಿವಾನಂದ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, (ಆಡಳಿತ-1) 
ಪಿ.ಆರ್‌. 296 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಅಧಿಸೂಚನೆ 
ಸಂಖ್ಯೆ: ಲಾ 197 ಎಲ್‌ಸಿಇ 2009, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2010. 


ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 
26(2)ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಶ್ರೀಮತಿ ಅನಿತಾ. ಎ. ಜೋಷಿ, ವಕೀಲರು, ಇವರನ್ನು ಮೈಸೂರಿನ ಎರಡನೇ 
ತ್ವರಿತಗತಿ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರನ್ನಾಗಿ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಎರಡು 
ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಕ 
ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಇ. ಶಿವಾನಂದ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, (ಆಡಳಿತ-1) 
ಪಿ.ಆರ್‌. 297 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಒಇ 113 ಕಸೈಸೇ 2009, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2010. 


ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಲ್ಲಿ ಈ ಕೆಳಕಂಡ ಜಂಟಿ ನಿರ್ದೇಶಕರುಗಳನ್ನು ಅವರ ಹೆಸರಿನ 
ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರವು ವರ್ಗಾಯಿಸಿ 
ಆದೇಶಿಸಿದೆ. 


೧೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ಭಾಗ-೨ 

















ಸ ಅಧಿಕಾರಿಗಳ ಹೆಸರು ಮತು ಹುದೆ ವರ್ಗಾಯಿಸಿ ನೇಮಿಸಿದ ಸ್ಗಳ 
ಸಂಖ್ಯೆ ಹ ಈ ಇ 
1 [ಶೀ ಪಿ.ಬಿ. ಶೆಟ್ಟಿ ಜಂಟಿ ನಿರ್ದೇಶಕರು, ಶ್ರೀ ಬಿ.ಆರ್‌. ಶೆಟ್ಟಿ, ಜಂಟಿ ನಿರ್ದೇಶಕರು, ಬೆಂಗಳೂರು 
ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಕೇಂದ್ರ ಕಚೇರಿ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ 
ಬೆಳಗಾವಿ ಇಲಾಖೆ, ಇವರ ಜಾಗಕ್ಕೆ 
2 |ಶೀ ಬಿ.ಆರ್‌. ಶೆಟ್ಟಿ ಜಂಟಿ ನಿರ್ದೇಶಕರು, ಡಾ| ಎನ್‌. ಎಸ್‌. ಪ್ರಕಾಶ್‌, ಜಂಟಿ ನಿರ್ದೇಶಕರು, 
ಬೆಂಗಳೂರು ಕೇಂದ್ರ ಕಚೇರಿ ಸೈನಿಕ ಕಲ್ಯಾಣ ಮತ್ತು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಮಡಿಕೇರಿ 
ಪುನರ್ವಸತಿ ಇಲಾಖೆ ಇವರ ಜಾಗಕ್ಕೆ 
3 [ಶೀ ಎಂ. ಎಸ್‌. ಲೋಲಾಕ್ಷ, ಜಂಟಿ ನಿರ್ದೇಶಕರು, ಶ್ರೀ ಪಿ.ಬಿ. ಶೆಟ್ಟಿ ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ 
ಸೈನಿಕ ಕಲ್ಮಾಣ ಮತ್ತು ಪುನರ್ವಸತಿ ಇಲಾಖೆ, ಮತು ಪುನರ್ವಸತಿ ಇಲಾಖೆ, ಬೆಳಗಾವಿ ಇವರ ಜಾಗಕ್ಕೆ 
ಕ್ರ ಶಿ ೨೦ fr) ಸ್ಟ 
ಬಿಜಾಪುರ 

















ಸರ್ಕಾರಿ ಆದೇಶ ಸಂಖ್ಯೆ ಒಇ 133 ಕಸೈಸೇ 2009, ದಿನಾಂಕ : 28-01-2010ರಲ್ಲಿ ಡಾ। ಎನ್‌. ಎಸ್‌. ಪ್ರಕಾಶ್‌, 
ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಮಡಿಕೇರಿ ಇವರು ಇಚ್ಚಿಸುವುದಾದಲ್ಲಿ, ಎಂ.ಎಸ್ಸಿ. 
ವ್ಯಾಸಂಗಕ್ಕಾಗಿ 2 ವರ್ಷಗಳ ವ್ಯಾಸಂಗ ರಜೆಯನ್ನು ಪಡೆಯುವುದಕ್ಕೆ ಸರ್ಕಾರವು ಮಂಜೂರಾತಿ ನೀಡಿದೆ. ಒಂದು ವೇಳೆ 
ಡಾ| ಎನ್‌. ಎಸ್‌. ಪ್ರಕಾಶ್‌, ವ್ಯಾಸಂಗ ರಜೆಯಲ್ಲಿ ಹೋಗದಿದ್ದಲ್ಲಿ, ಸದರಿಯವರನ್ನು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ 
ಇಲಾಖೆ, ಬೆಂಗಳೂರು ಗ್ರಾಮಾಂತರ ಇಲ್ಲಿ ಸರ್ಕಾರಿ ಆದೇಶ ಸಂ. ಒಇ 64 ಕಸೈಸೇ 2009, ದಿನಾಂಕ : 14-07-2009ರಲ್ಲಿ 
ಮೇಲ್ಬ್ದರ್ಜೆಗೇರಿಸಲಾದ ಜಂಟಿ ನಿರ್ದೇಶಕರ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಎಂ. ಲಕ್ಷ್ಮೀನಾರಾಯಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 298 ಒಳಾಡಳಿತ ಇಲಾಖೆ (ಪೊಲೀಸ್‌ ಸಹಾಯಕ ಸೇವೆಗಳು) 


ಅಧಿಸೂಚನೆ 


ಸಂಖ್ಯೆ: ಒಳ 74 ಸಶಾಸ 2009, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2009. 


ಒಳಾಡಳಿತ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಗ್ರೂಫ್‌ "ಎ' ವೃಂದದ ಅಧಿಕಾರಿಗಳಿಗೆ ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 112ರ ಅನ್ವಯ ಅವರ ಹೆಸರಿನ ಮುಂದೆ ಸೂಚಿಸಿರುವ ಅವಧಿಗೆ ಪರಿವರ್ತಿತ 
ರಜೆಯನ್ನು ಮಂಜೂರು ಮಾಡಲಾಗಿದೆ :- 








ಕಮ | ಒಧಕಾರಿಗಳ ಹೆಸರು, ಪದನಾಮ ಮತ್ತು ಶಾಖೆ ಪರಿವರ್ತಿತ ರಜೆ ಹಾರಿದ 
ಸಂಖ್ಯೆ ನ್‌ ರಜೆ 
1 | ಶೀಮತಿ ಪುಷ್ಪ ಎಸ್‌. ನಾಯ್ಕ್‌, ದಿನಾಂಕ : 06-07-2009ರಿಂದ 
ಉಪನಿರ್ದೇಶಕರು, ಅಭಿಯೋಗಗಳ ಇಲಾಖೆ. (10-07-2009ರವರೆಗೆ (05 ದಿನಗಳು) ಅ.ವೇ.ರ. 44 




















ಸದರಿ ಅಧಿಕಾರಿಯವರ ರಜೆಯ ನಮೂದನ್ನು ಸೇವಾ ಪುಸ್ತಕದಲ್ಲಿ ನಮೂದಿಸಿ ದೃಢೀಕರಿಸಲು ಮಹಾಲೇಖಪಾಲರ 
ಕಚೇರಿಯಲ್ಲಿ ಕ್ರಮ ವಹಿಸಲಾಗಿದೆ. ಈ ಅಧಿಸೂಚನೆಯನ್ನು ಕ್ರಮವಾಗಿ ಟಿಪ್ಪಣಿ ಸಂಖ್ಯೆ ಜಿಇ 13/ಜೆಎಸ್‌/09-10/1022 
ದಿನಾಂಕ: 22-12-2009ರ ಸಹಮತಿ ಅನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ. ಕೃಷ್ಣಮೂರ್ತಿ, 
ಪಿ.ಆರ್‌. 299 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಸಮನ್ವಯ) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ೧೪೫ 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 





ಸಂಖ್ಯೆ: ಆನಾಸ 10 ಎಫ್‌ಪಿಪಿ 2010, ಬೆ೦ಗಳೂರು, ದಿನಾಂಕ: 10ನೇ ಫೆಬ್ರವರಿ 2010. 


ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತ ಇದರ ಮೆಮೊರಾಂಡಮ್‌ ಮತ್ತು ಆರ್ಟಿಕಲ್ಸ್‌ 
ಆಫ್‌ ಅಸೋಸಿಯೇಷನ್‌ ಅನುಚ್ಛೇದ 751ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಪ್ರದೀಪ್‌ ಎಸ್‌. ರಾಜನಾಳ್‌, ಸರ್ಕಾರದ 
ಜಂಟಿ ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ, ಇವರನ್ನು ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು 
ನಿಗಮ ನಿಯಮಿತದ ನಿರ್ದೇಶಕರುಗಳ ಮಂಡಳಿಯಲ್ಲಿ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ಎಂ. ಹಿರೇಮಠ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 300 ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 621 ಸಅಸೇ 2009, ಬೆಂಗಳೂರು, ದಿನಾಂಕ: 19ನೇ ಫೆಬ್ರವರಿ 2010. 


ಕರ್ನಾಟಕ ಸರ್ಕಾರ ಸಚಿವಾಲಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಉಪಕಾರ್ಯದರ್ಶಿಯಾಗಿ 
ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಂ.ಎಸ್‌. ಸ್ವಾಮಿ, ಅವರಿಗೆ ರೂ. 24450-600-26250-675-30300-750-31800ರ 
ವೇತನ ಶ್ರೇಣಿಯ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಉಪಕಾರ್ಯದರ್ಶಿ ಹುದ್ದೆಯನ್ನು ಜಂಟಿ ಕಾರ್ಯದರ್ಶಿ 
ಎ೦ದು ಉನ್ನತೀಕರಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 301 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ. (ಸೇವೆಗಳು-3) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 194 ಹೊಸಿಪ 2009, ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ 2010. 


ಸರ್ಕಾರದ ಆದೇಶ ಸಂಖ್ಯೆಒಇ 194 ಪೊಸಿಪ 2009 ದಿನಾಂಕ 04-05-2009ರಲ್ಲಿ ಶ್ರೀ ಎ.ಎನ್‌.ಪ್ರಕಾಶ್‌ಗೌಡ, 
ಡಿವೈ.ಎಸ್‌.ಪಿ. ಚನ್ನಪಟ್ಟಣ ಉಪ ವಿಭಾಗ ರವರನ್ನು ಚುನಾವಣಾ ಆಯೋಗದ ನಿರ್ದೇಶನದ ಮೇಲೆ ಸೇವೆಯಿಂದ 
ಅಮಾನತ್ತುಗೊಳಿಸಲಾಗಿತ್ತು ಸದರಿಯವರ ವಿರುದ್ದದ ಶಿಸ್ತು ಕ್ರಮವನ್ನು ಬಾಕಿ ಇರಿಸಿ, ಅಮಾನತ್ತನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ತೆರವುಗೊಳಿಸಿ ಇವರನ್ನು ಡಿವೈ.ಎಸ್‌.ಪಿ. ಐ.ಜಿ.ಪಿ. ರವರ ಕಛೇರಿ, ಕೇಂದ್ರ ವಲಯ, ಬೆ೦ಗಳೂರು ಇಲ್ಲಿನ ಖಾಲಿ 
ಹುದ್ದೆಗೆ ಮುಂದಿನ ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 302 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


೧೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ಭಾಗ-೨ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮ 364 ಎಸ್‌ಜೆಡಿ 04, ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ 2010. 





ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಈ ಕೆಳಕಂಡ ಮುಖ್ಯೋಪಾಧ್ಯಾಯ ವೃಂದದ ಅಧಿಕಾರಿಗಳಿಗೆ 
ಅವರುಗಳ ಹೆಸರಿನ ಮಂದೆ ಸೂಚಿಸಿರುವ ದಿನಾಂಕದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ 
ಶ್ರೇಣಿ ರೂ. 6000-150-7200-200-8800-260-10880-320-11200 ರಲ್ಲಿ ನೀಡಲಾದ ನಿಯಮ 32ರ ಬಡ್ತಿಯನ್ನು 
ಪೂರ್ವಾನ್ವಯವಾಗಿ ಕ್ರಮಬದ್ಧಗೊಳಿಸಿ ಬಡ್ತಿ ನೀಡಿ ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ಸ್ಥಳನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 








ಕ್ರಸಂ. ಅಧಿಕಾರಿಗಳ ಹೆಸರು ಮತ್ತು ಪದನಾಮ ಪೊರ್ವಾನ್ವೆಯ ಬಡ್ತಿಗೆ 
ಅರ್ಹತೆ ದಿನಾಂಕ 
1 ಶ್ರೀ. ಕೆ.ಕೆ. ದೇಸಾಯಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಬಾಗಲಕೋಟೆ 03-12-2002 





ಶ್ರೀ. ಅಶೋಕ್‌ ಜಿ. ಪಾಟೀಲ್‌, (ಪ್ರಸ್ತುತ ನಿಧನ ಹೊಂದಿದ) ಹಿಂದಿನ ಜಿಲ್ಲಾ 























೨ | ಅಂಗವಿಕಲ ಕಲ್ಯಾಣಾಧಿಕಾರಿ, ಶಿವಮೊಗ್ಗ ಜಿಲ್ಲೆ. ಟಾ 
3 | ಶ್ರೀಮತಿ. ಮೂಕಾಂಬಿಕ, ಅಧೀಕ್ಷಕರು. ಬಾಲಕಿಯರ ಬಾಲ ಮಂದಿರ, ಉಡುಪಿ 04-02-2004 
4 | ಶ್ರೀ. ಎ.ಬಿ. ಮುನಿಯಪ್ಪನವರ್‌, ಅಧೀಕ್ಷಕರು, ಬಾಲಕರ ಬಾಲ ಮಂದಿರ, ಹುಬ್ಬಳ್ಳಿ 04-02-2004 
೯ ೬ 258 ಅಧೀಕ್ಷಕರು, ಮನೋವಿಕಲ ಬಾಲಕಿಯರ ಬಾಲ ಶ್ರ 





ಅಧಿಕಾರಿಗಳು ನಿಯಮ 32ರ ಸ್ವತಂತ್ರ ಪ್ರಭಾರದಡಿ ಕರ್ತವ್ಯ ನಿರ್ವಹಿಸಿದ ಅವಧಿಗೆ ಪಡೆದಿರುವ ಪ್ರಭಾರ ಭತ್ಯೆಯನ್ನು 
ಹೊರತುಪಡಿಸಿ, ನಿಯಮಾನುಸಾರ ನಿಗದಿಪಡಿಸಿದ ವೇತನ ಪೆಡೆಯಲು ಅರ್ಹರಾಗಿರುತ್ತಾರೆ. 


ಕ್ರಮ ಸಂಖ್ಯೆ (1ರ ನಂತರ ಬರುವ ಶ್ರೀ ಪಿ.ವೈ. ಗಾಜಿಯವರ್‌, ಇವರ ವಿರುದ್ಧವಿರುವ ಇಲಾಖಾ ವಿಚಾರಣೆ ಬಾಕಿ 
ನಿಮಿತ್ತ ಇವರಿಗೆ ದಿನಾಂಕ 03-12-2002ರಿಂದ ನೀಡುವ ಪೂರ್ವಾನ್ವಯ ಬಡ್ತಿಯ ವಿಷಯವನ್ನು ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಕಮಲಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಪಿ.ಆರ್‌. 304 ಇಸು ರ ಭುಜ ಸಜ ಬು 


HIGH COURT OF KARNATAKA 
NOTIFICATION 
No.GOB(I) 3/2010, Bangalore, Dated 8" February, 2010 


The Presiding Officer of the Court of Il Addl. Civil Judge (Jr. Dn.) and JMFC Il Court, Gadag, is 
concurrently appointed as the Presiding Officer of the Court of the Addl. Civil Judge, (Jr. Dn.) and JMFC, 
| Court, Gadag, with effect from 01-02-2010 and until further Orders. 


By Order of the High Court, 
R.B. BUDIHAL, 
PR. 305 Registrar General. 


NOTIFICATION 
No.GOB(l) 3/2010, Bangalore, Dated 6" February, 2010 
The Presiding Officers of the Courts mentioned at Column No. 1 below, are concurrently appointed 
as the Presiding Officers of the Courts mentioned at Column No. 2, with effect from 01-02-2010 and until 
further orders :- 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ೧೪೭ 








Name of the vacant Courts to which concurrent 


Designation of the Presiding Officer ! 
appointment is made 

















1 2 
1. || Addl. Civil Judge (Jr. Dn.), Belgaum | Addl. Civil Judge (Jr. Dn.), Belgaum 
2. IN Civil Judge (Jr. Dn.), Belgaum Ill Addl. Civil Judge (Jr. Dn.), Belgaum 
3. Prl. Civil Judge (Sr.Dn.), Bailhongal Addl. Civil Judge (Jr. Dn.) & JMFC, Bailhongal 
4. Prl. Civil Judge (Jr.Dn.) and JMFC, Chikkodi | Addl. Civil Judge (Jr. Dn.) and JMFC, Chikkodi 
And 


|| Addl. Civil Judge (Jr. Dn.) and JMFC, Chikkodi 





5. Civil Judge (Sr.Dn.) and JMFC., Ramadurg | Civil Judge (Jr. Dn.) & JMFC, Ramdurg 























6. Civil Judge (Jr.Dn.) and JMFC., Khanapur Addl. Civil Judge (Jr. Dn.) & JMFC, Khanapur 
7. Civil Judge (Sr.Dn.) and JMFC., Athani Addl. Civil Judge (Jr. Dn.) & JMFC, Athani 
8. Addl. Civil Judge (Sr.Dn.), Saundatti Civil Judge (Jr. Dn.) & JMFC, Saundatti 
By Order of the High Court, 
R.B. BUDIHAL 
PR. 306 Registrar General. 
NOTIFICATION 


No.GOB(I) 3/2010, Bangalore, Dated 11" February, 2010 
The Presiding Officers of the Courts mentioned at Column No. 1 below, are concurrently appointed 
as the Presiding Officers of the Courts mentioned at Column No. 2, with effect from 01-02-2010 and until 
further orders :- 




















Designation of the Presiding Officer Name of the Courts to which concurrent appointment 
is made 
1 2 
1. Addl. Civil Judge (Jr. Dn.), Davanagere. Prl. Civil Judge (Jr. Dn.), Davanagere. 
2. Civil Judge (Jr. Dn.) and JMFC, Jagalur Civil Judge (Jr. Dn.) and JMFC, Harapanahalli 
3. JMFC Il Court, Davanagere Civil Judge (Jr. Dn.) and JMFC, Harihar 











By Order of the High Court, 
R.B. BUDIHAL 
PR. 307 Registrar General. 


NOTIFICATION 
No.GOB(l) 3/2010, Bangalore, Dated 10" February, 2010 


The Presiding Officers of the Courts mentioned at Column No. 1 below, are concurrently appointed 
as the Presiding Officers of the Courts mentioned at Column No. 2, with effect from 01-02-2010 and until 
further orders :- 

















Designation of the Presiding Officer ae ORS conti 1 We SoneuTen 
appointment is made 
1 2 
1. Addl. Civil Judge, (Jr. Dn.) & JMFC, Malavalli Civil Judge, (Jr. Dn.) & JMFC, Malavalli 
2. Prl. Civil Judge (Jr. Dn.) & JMFC Srirangapatna | Addl. Civil Judge (Jr. Dn.) & JMFC, Srirangapatna 
3. Addl. Civil Judge (Jr. Dn.) & JMFC, Maddur Civil Judge (Jr. Dn.) & JMFC, Maddur 














By Order of the High Court, 
R.B. BUDIHAL 
PR. 308 Registrar General. 


೧೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ 


ಭಾಗ-೨ 





NOTIFICATION 
No.GOB(I) 3/2010, Bangalore, Dated 16" February, 2010 


The Presiding Officers of the Courts mention 


ed at Column No. 1 below, are concurrently appointed 


as the Presiding Officers of the Courts mentioned at Column No. 2, with effect from 01-02-2010 and until 


further orders :- 





Designation of the Presiding Officer 


Name of the Courts to which concurrent appointment 
is made 





1 


2 





. Addl. Civil Judge (Jr. Dn.) and JMFC, Sirsi 


Prl. Civil Judge (Jr. Dn.) and JMFC, Sirsi 





10 | 


. Civil Judge (Jr. Dn.) and JMFC, Ankola 


Civil Judge (Jr. Dn.) and JMFC Il Court, Karwar. 





3. Civil Judge (Jr. Dn.) and JMFC, Honnavar. 


Addl. Civil Judge (Jr. Dn.) and JMFC, Honnavar. 
AND 
Civil Judge (Jr. Dn.) and JMFC, Bhatkal. 

















4. Civil Judge (Jr. Dn.) and JMFC, Haliyal. Civil Judge (Jr. Dn.) and JMFC, Yellapur 
AND 
Civil Judge (Jr. Dn.) and JMFC, Dandeli. 
5. Addl. Civil Judge (Jr. Dn.) and JMFC, Sirsi. | Civil Judge (Jr. Dn.) and JMFC, Mundgod. 
By Order of the High Court, 
R.B. BUDIHAL 
PR. 309 Registrar General. 


NOTIFICATION 
No.GOB(I) 3/2010, Bangalore, Dated 16" February, 2010 


The Presiding Officers of the Courts mentioned at Column No. 1 below, are concurrently appointed 
as the Presiding Officers of the Courts mentioned at Column No. 2, with effect from 01-02-2010 and until 


further orders :- 





Designation of the Presiding Officer 


Name of the Courts to which concurrent appointment 








is made 
1 2 
1. I Addl. Civil Judge (Jr. Dn.) and JMFC | Prl. Civil Judge (Jr. Dn.) and JMFC Ill Court, Hassan 
Ill Court, Hassan AND 


| Addl.Civil Judge (Jr. Dn.) and JMFC Ill Court, 
Hassan, 





2. Addl. Civil Judge (Jr. Dn.) and JMFC, 
Channarayapatna. 


Addl. Civil Judge (Jr. Dn.) and JMFC, Arasikere 
AND 

Pri. Civil Judge (Jr. Dn.) and JMFC, Arasikere 

(Vacant) 














3. Addl. Civil Judge (Jr. Dn.) and JMFC, | Pri. Civil Judge (Jr. Dn.) and JMFC, 
Channarayapatna. Channarayapatna. 
By Order of the High Court, 
R.B. BUDIHAL 
PR. 310 Registrar General. 
NOTIFICATION 


No. GOB(I) 28/2001, Bangalore, Dated (Ti February, 2010 


The following Judicial Officers are permitted 


to retire from Judicial Service on the dates mentioned 


against their names, on attaining the age of superannuation, i.e., 60 years. 





Date of Retirement on attaining 
the age of superannuation 





Sri AH. Adappanavar, Presiding Officer, 
Court, Bangalore 








| Addl. Labour 28-02-2010 

















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ೧೪೯ 








2. Sri Somalingappa Channappa 17081801, Ill Addl. District and 28-02-2010 
Sessions Judge, Bijapur 





3. Sri. V.M. Aradhya, Prl. District and Sessions Judge, Kolar 30-04-2010 





4. Sri N. Narayana, Prl. District and Sessions Judge, Tumkur 30-04-2010 

















By Order of the High Court, 
R. B. BUDIHAL 
PR. 311 Registrar General. 


NOTIFICATION 
No. GOB Il.161/1989, Bangalore, Dated 17" February, 2010 


In modification of the itinerary arrangement made in this office Notification of even number 
dated 20-03-2008 the Civil Judge (Sr. Dn.), Sedam, is directed to itinerate to Chittapur for 3 days in a week 
(i.e., on every working Thursday, Friday and Saturday) to decide the cases relating to Chittapur taluk, 
instead of | Addl. Civil Judge (Sr. Dn.), Gulbarga, with immediate effect and until further orders. 


By Order of the High Court, 
R. B. BUDIHAL 
PR. 312 Registrar General. 
NOTIFICATION 
No. GOB (1) 3/2010, Bangalore, Dated 17% February, 2010 


The Presiding Officers of the Courts mentioned at Column No. 1 below, are concurrently appointed 
as the Presiding Officers of the Courts mentioned at Column No. 2, with effect from 01-02-2010 and until 
further orders. 





Name of the Courts to which concurrent 


Designation of the Presiding Officer 
appointment is made 





1 2 





1. Addl. Civil Judge (Jr. Dn.), Hosadurga Civil Judge (Jr. Dn.) and JMFC, Hosadurga 


2. Addl. Civil Judge (Jr. Dn.) and JMFC, Challakere | Civil Judge (Jr. Dn.) and JMFC, Challakere 





3. Addl. Civil Judge (Jr. Dn.), Hiriyur Prl. Civil Judge (Jr. Dn.) and JMFC, Hiriyur 














By Order of the High Court, 
R. B. BUDIHAL 
PR. 313 Registrar General. 


NOTIFICATION 
No. GOB (1) 3/2010, Bangalore, Dated 18% February, 2010 


The Presiding Officers of the Courts mentioned at Column No. 1 below, are concurrently appointed 
as the Presiding Officers of the Courts mentioned at Column No. 2, with effect from 01-02-2010 and until 
further orders. 





Name of the Courts to which concurrent 


Designation of the Presiding Officer appointment is made 





1 2 





1. Prl. Civil Judge (Jr. Dn.), Mangalore | Addl. Civil Judge (Jr. Dn.), Mangalore 
And 
|| Addl. Civil Judge (Jr. Dn.), Mangalore 














೧೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ಭಾಗ-೨ 








2. NV Addl. Civil Judge (Jr. 00.) & JMFC, | || Addl. Civil Judge (Jr. Dn.) & JMFC, Mangalore 
Mangalore And 
IV Addl. Civil Judge (Jr. Dn.) & JMFC, Mangalore 














3. JMFC Ill Court, Mangalore JMFC Il Court, Mangalore 

4. Addl. Civil Judge (Jr. Dn.) & JMFC, Puttur Prl. Civil Judge (Jr. Dn.), Puttur 

5. Civil Judge (Sr. Dn.) & JMFC, Bantwal Addl. Civil Judge (Jr. Dn.) & JMFC, Bantwal 

6. Addl. Civil Judge (Jr. Dn.) Belthangady Civil Judge (Jr. Dn.) & JMFC, Belthangady - 


On Civil and Administration Side 





7. Addl. Civil Judge (Sr. Dn.) & JMFC, Puttur Civil Judge (Jr. Dn.) & JMFC, Belthangady - 
On Criminal Side 











8. JMFC IV Court, Mangalore JMFC V Court, Mangalore 








By Order of the High Court, 
R. B. BUDIHAL 
PR. 314 Registrar General. 


NOTIFICATION 
No. GOB (1) 102/2009, Bangalore, Dated 18" February, 2010 


Smt. K.G. Shanthi, | Addl. Civil Judge (Sr. Dn.), Belgaum, is granted Earned Leave for 5 days from 
09-11-2009 to 13-11-2009 (bdi), prefixing and suffixing the General Holidays on 8", 14" and 15" of 
November, 2009, on private affairs. 


The Ill Addl. Civil Judge (Sr. Dn.), Belgaum, has been placed in additional charge of the Court of 
the | Addl. Civil Judge (Sr. Dn.), Belgaum, during the above leave period. 


Smt. K.G. Shanthi, | Addl. Civil Judge (Sr. Dn.), Belgaum, is re-posted to the same post on expiry of 
leave period. 


By Order of the High Court, 
PR. 315 Deputy Registrar. 
NOTIFICATION 
No. GOB (1) 398/2009, Bangalore, Dated 18" February, 2010 


Smt. Maheshwari S. Hiremath, XVI Addl. Judge, Court of Small Causes, Bangalore, is granted 
Earned Leave for 26 days from 16-11-2009 to 11-12-2009 (bdi), suffixing the General Holidays on 
12-12-2009 and 13-12-2009, on private affairs. 


The Il Addl. Judge, Court of Small Causes, Bangalore, has been placed in additional charge of the 
Court of the XVI Addl. Judge, Court of Small Causes, Bangalore, during the above leave period. 


Smt. Maheshwari S. Hiremath, XVI Addl. Judge, Court of Small Causes, Bangalore, is re-posted to 
the same post on expiry of leave period. 


By Order of the High Court, 
PR. 316 Deputy Registrar. 


NOTIFICATION 
No. GOB (1) 153/2009, Bangalore, Dated 9" February, 2010 


Sri H. S. Ramanna, the than Prl. Judge, Family Court, Bangalore, (now retired) is granted Earned 
Leave for one day on 18-04-2009 and commutted leave for 5 days from 01-09-2009 to 05-09-2009 and 
Earned Leave for 5 days from 06-09-2009 to 10-09-2009, on Private Affairs. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ೧೫೧ 





The Il Addl. Prl. Judge, Family Court, Bangalore, has been placed in additional charge of the Court 
of the Prl. Judge, Family Court, Bangalore, during the above said leave periods. 


Sri H. S. Ramanna, the than Prl. Judge, Family Court, Bangalore, (now retired) is re-posted to the 
same post on expiry of the above said leave periods. 


By Order of the High Court, 
PR. 317 Deputy Registrar. 


NOTIFICATION 
No. GOB (1) 3/2010, Bangalore, Dated 9? February, 2010 


The Presiding Officers of the Courts mentioned at Column No. 1 below, are concurrently appointed 
as the Presiding Officers of the Courts mentioned at Column No. 2, with effect from 01-02-2010 and until 
further orders. 





























Designation of the Presiding Officer Name of the Courts to We eS: appointment is 
1 2 
1. II Addl. Civil Judge (Jr. Dn.), Bijapur | Addl. Civil Judge (Jr. Dn.) & JMFC | Court, Bijapur 
And 
|| Addl. Civil Judge (Jr. Dn.) & JMFC Il Court, Bijapur 
(Vacant Court) 
2. Civil Judge (Sr. Dn.), Muddebihal Civil Judge (Jr. Dn.) & JMFC, Muddebihal 
3. Civil Judge (Sr. Dn.) & JMFC, Indi Civil Judge (Jr. Dn.) & JMFC, Indi 
By Order of the High Court, 
R. B. BUDIHAL 
PR. 318 Registrar General. 
NOTIFICATION 


No. GOB (1) 3/2010, Bangalore, Dated 6" February, 2010 


The Presiding Officers of the Courts mentioned at Column No. 1 below, are concurrently appointed 
as the Presiding Officers of the Courts mentioned at Column No. 2, with effect from 01-02-2010 and until 
further orders. 



































Designation of the Presiding Officer 16162 (0 Ours ಡಿ Mich 1010011911: 
appointment is made 
1 2 
1. Addl. Civil Judge (Jr. Dn.), Kolar Addl. Civil Judge (Jr. Dn.), Kolar 
2. Addl. Civil Judge (Jr. Dn.) & JMFC, K.G.F. Prl. Civil Judge (Jr. Dn.) & Addl. JMFC, K.G.F. 
3. lI Addl. Civil Judge (Jr. Dn.) & JMFC, Malur Addl. Civil Judge (Jr. Dn.), Malur 
4. Civil Judge (Jr. Dn.) & JMFC, Mulbagal Addl. Civil Judge (Jr. Dn.), Mulbagal 
5. Addl. Civil Judge (Jr. Dn.), Srinivasapur Civil Judge (Jr. Dn.) & JMFC, Srinivasapur 
By Order of the High Court, 
(R. B. BUDIHAL), 
PR. 319 Registrar General. 


NOTIFICATION 
No. GOB (1) 3/2010, Bangalore, Dated 9" February, 2010 


The Presiding Officers of the Courts mentioned at Column No. 1 below, are concurrently appointed 
as the Presiding Officers of the Courts mentioned at Column No. 2, with effect from 01-02-2010 and until 
further orders. 


೧೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ಭಾಗ-೨ 








Name of the Courts to which concurrent 
Designation of the Presiding Officer | | 
appointment is made 





1 2 





1. Addl. Civil Judge (Jr. Dn.) & JMFC, Haveri Civil Judge (Jr. Dn.) & JMFC, Haveri 





2. Addl. Civil Judge (Jr. Dn.) & JMFC, Ranebennur Prl. Civil Judge (Jr. Dn.) & JMFC, Ranebennur 





3. Civil Judge (Jr. Dn.) & JMFC, Byadagi Civil Judge (Jr. Dn.) & JMFC, Hirekerur - With 
a direction to itinerate the said court for the 


first two days of the week 














By Order of the High Court, 
R. B. BUDIHAL 
PR. 320 Registrar General. 


NOTIFICATION 
No. GOB (1) 19 (203)/2010, Bangalore, Dated 18" February, 2010 


The Presiding Officer, Fast Track Court-ll, Tumkur, is concurrently appointed as the Presiding 
Officer, Fast Track Court-l, Tumkur, during the Earned Leave period of Smt. H.G. Nagarathna, from 
19-01-2010 to 03-02-2010 (bdi). 


By Order of the High Court, 
PR. 321 Registrar. (Judicial) 


NOTIFICATION 
No. GOB (1) 384/2009, Bangalore, Dated 18% February, 2010 


Sri A. N. Solapurkar, Ill Addl. District and Sessions Judge, Dharwad, is granted Earned Leave for 
8 days from 20-11-2009 to 27-11-2009 (bdi), suffixing the General Holidays on 28-11-2009 and 29-11-2009 
on Private Affairs. 


The Il Addl. District and Sessions Judge, Dharwad, has been placed in additional charge of the 
Court of the Ill Addl. District and Sessions Judge, Dharwad, during the above leave period. 


Sri A. N. Solapurkar, Ill Addl. District and Sessions Judge, Dharwad, is re-posted to the same post 
on expiry of leave period. 


By Order of the High Court, 
PR. 322 Deputy Registrar. 


NOTIFICATION 
No. GOB (1) 341/2009, Bangalore, Dated 18" February, 2010 


Sri S. K. Kuragodi, Presiding Officer, Fast Track Court, Sirsi, is granted Earned Leave for 10 days 
from 17-08-2009 to 26-08-2009 (bdi), on Private Affairs. 


The Civil Judge (Sr. Dn.) & JMFC., Sirsi, has been placed in additional charge of the Fast Track 
Court, Sirsi, during the above leave period. 


Sri S. K. Kuragodi, Presiding Officer, Fast Track Court, Sirsi, is re-posted to the same post on 
expiry of leave period. 


By Order of the High Court, 
PR. 323 Deputy Registrar. 


